KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪಫ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಮೇ ೨೮, ೨೦೦೯ (ಜ್ಯೇಷ್ಠ ೭, ಶಕ ವರ್ಷ ೧೯೩೧) ಸಂಚಿಕೆ ೨೨ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂ.ಎಸ್‌.ಆರ್‌ 3/2009-10, ದಿನಾಂಕ: 17ನೇ ಏಪ್ರಿಲ್‌ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌45/2007-08, ದಿನಾ೦ಕ: 29.10.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 22.11.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ 1060 ರಿಂದ 1062 
ರವರೆಗೆ ಭಾಗ-6ರಲ್ಲಿ ಹುರುಳಿಬೋರಸ೦ದ್ರ, ಮಧುರೆ ಕಾವಲ್‌ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 
ಸ್ವಾಧೀನಪಡಿಸಲು ಪಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈ ಸಿದಾಗ ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತಿರ್ಣಿ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 40) ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ನೆ ಭೂ ಸ್ವಾಧೀನಕ್ಕೆ ಪಡದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ 
ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 





ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಯಡಿಯೂರು 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಹುರುಳಿಬೋರಸಂದ, ಮಧುರೆಕಾವಲ್‌ 
ಕ್ರ 402ರ ಹಿಡುವಳಿದಾರರ ಹೆಸರುಗಳು ಸ.ನಂ. |! ಭೂ ಸ್ವಾಧೀನಕ್ಕೊಳ ಷರಾ 
ಸಂ. | ಕ್ರಸಂ. ಪಡದ ಕಡಿಮೆಯಾದ 


ಏಸೀರ್ಣ 
ಂ 





ಸ್ರಾವ: ಹರಾಜಾಕಸಂಡ್ರ 





1 1 ಶಿಕರಯ್ಯ ಬಿನ್‌ ಸಿಂಗಯ್ಯ, ಡಿ.ಹೆಚ್‌. ಲಕ್ಕಣ್ಣ ಬಿನ್‌ 21 0-05 ಕಮ್ಮಿ ಆಗಿದೆ 
ಸಿಂಗ್ರಯ್ಯ, ಹಟ್ಟಮ್ಮ ಕೋಂ ಲೇಟ್‌ ರಾಜು, 
ಸಿಂಗ್ರಯ್ಯ ಬಿನ್‌ ಲೇಟ್‌ ಗಜಗೊಂಡಯ್ಯ 























2 2 ವೀರಣ್ಣಚಾರಿ ಬಿನ್‌ ಭೆದ್ರಾಚಾರಿ 24/2 0-02 ಕಮ್ಮಿ ಆಗಿದೆ 








(೪೬೫ ) 


೪೬೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮೇ ೨೮, ೨೦೦೯ ಭಾಗ -೬ 


ಕ್ರ. 4(1)ರ ಔಡುವಳದಾರರ ಹೆಸರುಗಳ ಸ.ನಂ. | ಭೂ ಸ್ಥಾಧೀನಕ್ಕೊಳೆ ಷರಾ 
ಸಂ. | ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 





ಗ್ರಾಮ-2: ಮಧುರೆಕಾವಲ್‌ 
3 3 ಚನ್ನೇಗೌಡ ಬಿನ್‌ ದೊಳ್ಳೆಯ್ಯ, ಕೆಂಪಮ್ಮ ಕೋಂ 2 0-02 1/2 ಕಮ್ಮಿ ಆಗಿದೆ 
ಬೋರಯ್ಯ, ಚನ್ನಯ್ಯ ಉ. ಹೆಳವಯ್ಯ ಬಿನ್‌ 

ಚನ್ನಯ್ಯ ಉ.ಕರಿಯಪ್ಪ, ಈರಣ್ಣ ಬಿನ್‌ ಚನ್ನಯ್ಯ 














ಉ. ಕರಿಯಪ್ಪ 
4 4 ಪಾಕಾಾಶಸ್ಥ ಬಿನ್‌ ವೆಂಕಟರಮಣಶೆಟ್ಟಿ. 3 0-02 1/2 ಕಮ್ಮಿ ಆಗಿದೆ 
ಹನುಮಶೆಟ್ಟಿ ಬಿನ್‌ ತಿರುಮಲಶೆಟ್ಟಿ 
5 5 ಸರ್ಕಾರಿ ಬಂಜರು ಫಡ 4 0-03 ಕಮ್ಮಿ ಆಗಿದೆ 
6 7 ರಂಗಯ್ಯ ಬಿನ್‌ ದೊಡ್ಡಯ್ಯ, ಹುಚ್ಚಗಂಗಯ್ಯ ಬಿನ್‌ 106 0-00 ಕಮ್ಮ ಆಗಿದೆ 


ಗಂಗಯ್ಯ, ಹೊಂಬಾಳಮ್ಮ ಕೋಂ ದೊಡ್ಡಯ್ಯ, 
ಚನ್ನಯ್ಯ ಬಿನ್‌ ದೊಡ್ಡಯ್ಯ 









































7 8 ನಂಜಯ್ಯ ಉ. ಕರಿಯಪ್ಪ 107 0-02 1/2 ಕಮ್ಮಿ ಆಗಿದೆ 
8 9 ಜಲುವಯ್ಯ ಶಾ 351, ಶಹ ನನ್‌ 108 0077172 ಕಮ್ಮ ಆಗಿದೆ 
ಗಜಗೊಂಡಯ್ಯ 
9 10 ತಿಮ್ಮಯ್ಯ ಬಿನ್‌ ಕೆಂಪಯ್ಯ 100 0-02 1/2 ಕಮ್ಮಿ ಆಗಿದೆ 
10 13 ಪಿಳ್ಳೇಚಿಕ್ಕಯ್ಯ 210 0-01 ಕಮ್ಮಿ ಆಗಿದೆ 
ಒಟ್ಟು 0-29 1/2 
ಪಿ.ಆರ್‌. 188 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌.ಎ.ಕ್ಯೂಎಸ್‌.ಆರ್‌ 2/2009-10, ದಿನಾಂಕ: 16ನೇ ಏಪ್ರಿಲ್‌ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆ೦ಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌:35/2007-08, ದಿನಾಂಕ: 19.10.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 22.11.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ 1033 ರಿಂದ 1035 
ರವರೆಗೆ ಭಾಗ-6ರಲ್ಲಿ ಗೈನಾಥಪುರ, ಇಟ್ಟಿಗೆಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 
ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 4(0 ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ಹಾಗೂ ಭೂ ಸ್ವಾಧೀನಕ್ಕೆ ಪಡದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ 
ಹೊರಡಿಸಿರುವುದಾಗಿ ಈ ಮೂಡ ಪ್ರಕಟಿಸಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಗೈನಾಥಪುರ, ಇಟ್ಟಿಗೆಹಳ್ಳಿ 
ಕ. |4(1)ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂ ಸ್ವಾರಸ್ಯ ಷರಾ 
ಸಂ. | ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
ಗೈನಾಥಪುರ 
17 2 [ಪುಟ್ಟನರಸಯ್ಯ ಜನ್‌ ನರಸಯ್ಯ, ಡೊಡ್ಡನರಸಯ್ಯ 7 0-08 ಕರ್ನಾತಕ 
ಬಿನ್‌ ನರಸಯ್ಯ 
ಜಿ ೨ ಕರಿಯಣ್ಣಗೌಡ ಬಿನ್‌ ಮಳ್ಳಯ್ಯ 75/1 0-02 ಕಮ್ಮಿ ಆಗಿದೆ 
3 6 ಪುಟ್ಟನರಸಯ್ಯ ಬಿನ್‌ ನರಸಯ್ಯ 15/2 0-02 1/2 ಕಮ್ಮಿ ಆಗಿದೆ 
4 7 ಕರಿಯಣ್ಣ ಬಿನ್‌ ಸಣ್ಣಹನುಮಯ್ಯ 75/ಬಿ 0-0 1/2 ಕಮ್ಮಿ ಆಗಿದೆ 
5 ಕ ರಾಮಣ್ಣ ಬಿನ್‌ ವೆಂಕಟಪ್ಪ 756ಎ 0-0 1/2 ಕಮ್ಮಿ ಆಗಿದೆ 
ಒಟ್ಟು 0-11 1/2 




































































ಭಾಗ - ೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಮೇ ೨೮, ೨೦೦೯ ೪೬೭ 
[5140ರ] ಹಿಡುವಳಿದಾರರ ಹೆಸರುಗಳು [ಸನಂ. ] ಭೂ ಸ್ಥಾಧೀನಕ್ಕೊಳ ] ಷರಾ | 
ಸಂ. | ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
ಇಟ್ಟಿಗೆಹಳ್ಳಿ 
67 3 [ಅಬ್ದುಲ್‌ ರಹಮಾನ್‌ ಸಾಬ್‌ ಬನ್‌ ಖಜಾಮೊಹಿದ್ದಿನ್‌ 1 105 1-04 172 ಕಷ್ಠ ತಡ 
ಸಾಬ್‌, ಗುಡಿಯಪ್ಪ ಬಿನ್‌ ತೋಪಯ್ಯ, ಅಬ್ದುಲ್‌ 
ಖಾದರ್‌ ಬಿನ್‌ ಅಮ್ಮಸಾಬ್‌ 
7 14 ಸೈದ್‌ ಖಷೀರ್‌ ಸಾಬ್‌ ಬಿನ್‌ ಸೈಫಾಜರ್‌, ಗುಡಿಯಪ್ಪ 106 0-11 1/2 ಕಮ್ಮಿ ಆಗಿದೆ 
ಬಿನ್‌ ತೋಪಯ್ಯ, ಸೈಯದ್‌ ಸೈಬ್‌ ಬಿನ್‌ ಸೈದಯ್‌ 
ಹೈದರ್‌ ಸ ಸಾಬ್‌. ಸೈಯದ್‌ ಅಮೀರ್‌ ಸಾಬ್‌ ಬಿನ್‌ 
ಗಪುರ್‌ ಸಾಬ್‌, ಸೈಯದ್‌ ಜಲೀಲ್‌ ಅಹಮದ್‌, 
ಸೈಯದ್‌ ಮಹಮದ್‌, ಸೈಯದ್‌ ಖಾಸಿಂ, ಇಸ್ಮಾಯಿಲ್‌ 
8 15 ಮಹಮದ್‌ ಇಸ್ಮಾಯಿಲ್‌ ಸಾಬ್‌ ಬಿನ್‌ ಮಹಾಬ್‌ 107 0-07 ಕಮ್ಮಿ ಆಗಿದೆ 
ಸಾಬ್‌, ನೂರುಲ್ಲಾ ಬಿನ್‌ ಅಬ್ದುಲ್‌ ಘನೀ ಸಾಬ್‌ 
9 17 | ಅಬ್ದುಲ್‌ ಅಬ್ಬಾಸ್‌ ಸಾಬ್‌ ಬಿನ್‌ ಅಬ್ಬಾಸ್‌ ಸಾಬ್‌ 110 0-03 ಕಮ್ಮಿ ಆಗಿದೆ | 
ಒಟ್ಟು 0-37 1/2 
ಪಿ.ಆರ್‌. 194 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 

ಭೂ ಸ್ಥಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌.7/04-05, ದಿನಾಂಕ: 28ನೇ ಏಪ್ರಿಲ್‌ 2009 

ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 161 (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪಕಾರ) 
ರ ಅನುಸಾರ ಅನುಸೂಚಿ ಜಮೀನುಗಳನ್ನು ದೇವರಬೆಳಕೆರೆ ಪಿಕಪ್‌ 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17/1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 


ಮುಳುಗಡೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಕಸಬಾ ಗ್ರಾಮ: ವಡೇರಹಳ್ಳಿ 
ಕ್ರ ಖಾತೆದಾರರ ಹೆಸರು ಸರ್ವೆ 1] ತರಹೆ ] ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗುಂ |ರೂ.ಪೈ ಸ್ವಾಧೀನ 
ದಿನಾಂಕ 
1 | ಗೋವಿಂದಕಷ್ಟ ಬನ್‌ ಹನುಮಂತರೆಡ್ಡ TRS TL] 320 To | 1792 
2. ಗೋವಿಂದರೆಡ್ಡಿ ಬಿನ್‌ ಹನುಮಂತರೆಡ್ಡಿ, ಫಕ್ಕೀರರೆಡ್ಡಿ 13/ಪಿ1 ಖುಷ್ಟಿ 1-00 1-90 17.11.92 
ಬಿನ್‌ ಹನುಮಂತರೆಡ್ಡಿ 
3. | ಎಂ.ಜಯಪೆಕಾಶ್‌ ಬಿನ್‌ ಗುರುಮೂರ್ತಪ್ಪ, 14/281 ಖುಷ್ಟಿ 0-10 0-54 11.11.02 
ಎಂ. ಕುಮಾರಸ್ವಾಮಿ ಬಿನ್‌ ಗುರುಮೂರ್ತಪ್ಪ 14/222 
ಎಂ. ಚಂದ್ರಶೇಖರಯ್ಯ ಬಿನ್‌ ಗುರುಮೂರ್ತಪ್ಪ 14/223 
4 |ಸುವರ್ಣಮ್ಮ ಧಾ ವಿಶ್ವನಾಥಯ್ಯ, 48 |4| 0-0 0-54 715೫೫ 
ಮಹದೇವಯ್ಯ ಬಿನ್‌ ಬಸವರಾಜಯ್ಯ 
ನ ಕೊಟ್ರಯ್ಯ ಬಿನ್‌ ಸಿದ್ದಯ್ಯ 14/4 ಖುಷ್ಟಿ 0-10 0-54 11.11.02 
6. | ಎಂ. ನಿರಂಜನಮೂರ್ತಿ ಬಿನ್‌ ಬಸವರಾಜಯ್ಯ, 14/521 ಖುಷ್ಕಿ 0-10 0-54 17.11.92 
ಎಂ.ಬಿ. ಲಿಂಗೇಶ್‌ ಬಿನ್‌ ಅಡವಿಬಸಪ್ಪ 
71. | ಎಸ್‌.ಬಿ. ಜ್ಞಾನಮೂರ್ತಿ ತಾಯಿ ಸುಶೀಲಮ್ಮ 17/184 ಖುಷ್ಟಿ 1-20 0-092 11.11.92 
8 ಎಂ. ಜಯಪ್ರಕಾಶ್‌ ಬಿನ್‌ ಗುರುಮೂರ್ತಯ್ಯ 18/ಪಿ2 ಮುಷ್ಠಿ 1-39 2-05 17.11.92 
ನಿಂಗಮ್ಮ ಕೋಂ ಸಣ್ಣಮಹದೇವಪ್ಪ 18/ಪ4 | ಖುಷ್ಕಿ 0-25 0-65 17.11.92 





























ಪಿ.ಆರ್‌. 


195 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 
ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೦೯ ಭಾಗ -೬ 





ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಭೂ ಸ್ಥಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌.8/04-05, ದಿನಾಂಕ: 2ನೇ ಮೇ 2009 
ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(1) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17/1961ರ ಪ್ರಕಾರ) 
ರ ಅನುಸಾರ ಅನುಸೂಚಿ ಜಮೀನುಗಳನ್ನು ದೇವರಬೆಳಕೆರೆ ಪಿಕಪ್‌ ಮುಳುಗಡೆಯ ಉದ್ದೇಶಕ್ಕಾಗಿ ಭೂ ಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17/1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 
















































































ಅನುಸೂಚಿ 

ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಮಲೆಬೆನ್ನೂರು ಗ್ರಾಮ: ಸಂಕ್ಷೀಪುರ 
ಕ್ರ. ಖಾತೆದಾರರ ಹೆಸರು ಸರ್ವೆ | ತರಹೆ | ವಿಸ್ತೀರ್ಣ | ಆಕಾರ ಮುಂಗಡ 
ಸಂ. | ಶ್ರೀ/ಶ್ರೀಮತಿ ನಂಬರ್‌ ಎ-ಗು೦ |ರೂ. ಪೈ | ಸ್ವಾಧೀನ 
ದಿನಾಂಕ 

1 | ರೇವಣಸಿದ್ದಪ್ಪ ಬಿನ್‌ ಗಂಗಪ್ಪ Id |ಖುಷಿ| 1-31 2-31 | 17.11.92 
2 ನಿಂಗಪ್ಪ ಬಿನ್‌ ಸಣ್ಣಬಸಪ್ಪ 1/12 ಖುಷ್ಟಿ 0-09 0-29 17.11.92 
3. [ನಾಗಪ್ಪ ಬಿನ್‌ ಸಣ್ಣಬಸಪ್ಪ Is || 0-3 |0-42 | 17.11.92 
4. | ನೀಲಪ ಬಿನ್‌ ಮುದಿಮಲ್ಲಪ್ಪ 1//ಖ ಖುಷ್ಟಿ 1-00 1-30 17.11.92 
5. | ನೀಲಪ ಬಿನ್‌ ಮುದಿಮಲ್ಲಪ್ಪ 1/2 ಖುಷ್ಟಿ 0-33 1-07 17.11.92 
6. | ಗಂಗಪ್ಪ ಬಿನ್‌ ರೇವಣಸಿದ್ದಪ್ಪ 1/ಪಿ_ ಖುಷಿ | 2-071/0 | 2-84 | 17.192 
7. (ಸಿ. ಹಾಲನಗೌಡ ಬಿನ್‌ ಸಿ.ನಿಂಗಪ, 6/ಖ ಖುಷ್ಟಿ 0-15 0-39 17.11.92 
8. ಶಿವಪ್ಪ ಬಿನ್‌ ಕರಿಬಸಪ್ಪ 6/2ಬಿ ಖುಷ್ಟಿ 0-15 0-39 17.11.92 
9. | ಗಂಗಪ್ಪ ಬಿನ್‌ ರೇವಣಸಿದ್ದಪ್ಪ 10/ [ಖುಷ್ಕಿ | 119 1-70 | 17.11.92 
10. | ಸಿ.ಆರ್‌. ನಿಂಗನಗೌಡ ಬಿನ್‌ ರಾಮನಗೌಡ 22/281 ಖುಷ್ಟಿ 1-00 0-61 17.11.92 
11, ಈರಪ್ಪ ಬಿನ್‌ ನಿಂಗಪ್ಪ 22/284 ಖುಷ್ಟಿ 0-11 1/2 0-18 17.11.92 
12. | ನಿಂಗಪ್ಪ ಬಿನ್‌ ಸಣ್ಣಬಸಪ್ಪ 22/21 | ಖುಷ್ವಿ | 0-10 | 0-24 | 17.1192 
13. ನಾಗಪ್ಪ ಬಿನ್‌ ಸಣ್ಣಬಸಪ್ಪ 22/2೩2 ಖುಷ್ಟಿ 0-10 0-31 17.11.92 
14. | ಈರಪ್ಪ ಬಿನ್‌ ನಾಗಪ್ಪ 24/ಎ |ಖುಷ್ಠಿ| 0-02 | 0-07 | 17.11.92 
15. | ರಾಮನಗೌಡ ಬಿನ್‌ ಮಲ್ಲಪ್ಪ ಚನ್ನಬಸಮ್ಮ ಕೋಂ 25/ ಖುಷ್ಕಿ 0-08 0-31 17.11.92 

ಮಲ್ಲಪ್ಪ 

16. ನಾಗೇಂದ್ರಪ್ಪ ಬಿನ್‌ ಮಲ್ಲಪ್ಪ 25/321 ಖುಷ್ಟಿ 0-02 0-08 17.11.92 
17. ನೀಲಮ್ಮ ಕೋಂ ಮಲ್ಲಪ್ಪ 25/2೩3 ಖುಷ್ಟಿ 0-05 0-20 17.11.92 
18, ಚನ್ನಬಸಮ್ಮ ಕೋಂ ಮಲ್ಲಪ್ಪ 25/3೩4 ಖುಷ್ತಿ 0-05 0-20 17.11.92 
19. |ಸಿ. ನಾಗರಾಜ ಬಿನ್‌ ಶಿವಪ್ಪ 28/ಎ ಖುಷ್ಟಿ 1-04 1-62 17.11.92 
20. |ಸಿ. ಉಮಾಪತಿ ಬಿನ್‌ ಸೋಮನಗೌಡ 28/ಎ ಖುಷ್ಟಿ 0-27 0-09 17.11.92 
21. ವೀರಯ್ಯ ಬಿನ್‌ ಕೊಟ್ರಯ್ಯ 78/3 ಖುಷ್ಟಿ 1-05 0-09 17.11.92 

















ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿ, 
ಪಿ.ಆರ್‌. 196 ದಾವಣಗೆರೆ ಉಪವಿಭಾಗ, ದಾವಣಗೆರೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೦೯ ೪೬೯ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ ಕಂಇ 3 ಭೂಸ್ವಾತು 2009, ದಿನಾಂಕ: 30ನೇ ಮಾರ್ಚ್‌ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುರುವೇಕೆರೆ ತಾ. ಕಸಬಾ ಹೋಬಳಿ ಬಿಡಿಸ್ವಾಸ್ಥೆ ಗ್ರಾಮದ ಸನಂ 101/, 101/2, 102, 
103/1, 103/2, 104/1, 104/2ಎ, 104/2ಬಿ, 104/3ರಲ್ಲಿ ತರಿ ಒಟ್ಟು 3-16 ಖರಾಬು 0-01 ಖಾತಾ ನಿವ್ವಳ 3-15 ಗುಂಟೆ ಜಮೀನು ತುರುವೇಕೆರೆ ಪಟ್ಟಣಕ್ಕೆ ಒಳಚರಂಡಿ ಯೋಜನೆಯಡಿ 
ಶುದ್ದೀಕರಣ ಘಟಕ ನಿರ್ಮಾಣಕ್ಕಾಗಿ ಭೂಸ್ಥಾಧೀನಪಡಿಸಲು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1 ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: LAQ SR 64/07-08 ದಿನಾಂಕ: 16.2.2008ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 33/1991ರ ಅನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ 
ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1ರ 1894)ರ 5ಎ ಪ್ರಕರಣದ ಉಪ ಪ್ರಕರಣ (2) ಮತ್ತು 6(1) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ 
ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ 
ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎ೦ದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ಉಪ ವಿಭಾಗಾಧಿಕಾರಿಗಳು, ತಿಪಟೂರು ಉಪ ವಿಭಾಗ, ತಿಪಟೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಗಳ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ 
ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಜಮೀನಿನ ಒಂದು ನಕ್ಷೆಯನ್ನು ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ತಿಪಟೂರು ಉಪ ವಿಭಾಗ, ತಿಪಟೂರು ಇವರ ಕಛೇರಿಯಲ್ಲಿ ಪರಿವೀಕ್ಷಣೆಗೆ 
ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ಬಿಡಿಸ್ವಾಸ್ಥೆ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. ತರಹೆ ಚಕ್ಕುಬಂದಿ ಭೂಸ್ಪಾಧೀನೆ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿ ಣ ವಿಸ್ತೀರ್ಣ ಆಕಾರ 
I. T.S. ವೆಂಕಟಸುಬ್ಬ ದೀಕ್ಷಿತ್‌ T.S. ವೆಂಕಟಸುಬ್ಬ ದೀಕ್ಷಿತ್‌ 101/1 ತರಿ ಸ.ನಂ. 99 | ಸ.ನಂ. 102 ಹಳ್ಳ ಸನಂ 0-18 0-68 
101/2 0-01 ಖ 
0-17 ನ 
2. | ಅಯ್ಕೆಣ್ಣ ಉ. ಹುಚ್ಚನರಸೇಗೌಡ ಅಯ್ಕೆಣ್ಣ ಉ. 101/2 ತರಿ ಸನಂ 99 ಸನಂ ಸನಂ ಹಳ್ಳೆ 0-26 1-0] 
ಬಿನ್‌ ದೊಡ್ಡನರಸೇಗೌಡ ಹುಚ್ಚನರಸೇಗೌಡ 103/2 101/ 
3. KL. ಗೋವಿಂದಯ್ಯ ಬಿನ್‌ ಲಕ್ಕಪ್ಪ KL. ಗೋವಿಂದಯ್ಯ 102 ತರಿ ಸನಂ. ಸನಂ. ಹಳ್ಳೆ ಸನಂ 0-24 1-12 
KL. ತಿಮ್ಮಯ್ಯ ಬಿನ್‌ ಲಕ್ಕಪ್ಪ KL. ತಿಮ್ಮಯ್ಯ 101/1 105 103/2 
KL. ಹುಚ್ಚೇಗೌಡ ಬಿನ್‌ ಲಕ್ಕಪ್ಪ KL. ಹುಚ್ಚೇಗೌಡ 
Z. ಮುದ್ದೇಗೌಡ ಬಿನ್‌ ಬ್ಯಾಟೇಗೌಡ ಮುದ್ದೇಗೌಡ 103/1 ತರಿ ಸನಂ ಸ.ನಂ. ಸ.ನಂ. ಸನಂ 0-10 0-40 
103/2 104/2ಎ 105 101/2 


























































































































೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೦೯ ಭಾಗ -೬ 
[ಕ್ರ 7 ಖಾತೆದಾರರಹೆಸರು | ಅನುಭವದಾರರ ಹೆಸರು [ ಸ.ನಂ. | ತರಹೆ 7... ಚಕ್ಕುಂದಿ ಇ] ಭೊಸ್ತಾಧೀನೆ ಜಮೀನಿನ | 
ಸಂ. ಪೂರ್ವ ಪ ಜಮ ಉತ್ತರ ದಕ್ಷಿ ಣ ವಿಸ್ತೀರ್ಣ ಆಕಾರ 
5. ಮದುರಮ್ಮ ಕೋಂ ನಂಜಪ್ಪ ಮದುರಮ್ಮ 103/2 ತರಿ ಸನಂ. ಸ.ನಂ. ಸ.ನಂ. ಸ.ನಂ. 0-09 0-36 
101/2 103/1 102 101/2 
6. | ತಿಮ್ಮಪ್ಪ ಬಿನ್‌ ಕರಿಯಣ್ಣ TK ಶ್ರೀನಿವಾಸ್‌ 1141 | ತರ ಸನಂ ರಸ್ತೆ ಸನಂ ಹಳ್ಳ "10-8 0-7 
TK ಶ್ರೀನಿವಾಸ್‌ ₹K ತಿಮ್ಮೇಗೌಡ TK ತಿಮ್ಮೇಗೌಡ (ಜಂಟಿ) 104/2ಎ 106/1 
(ಜಂಟಿ) ಬಿನ್‌ ಕರಿಯಪ್ಪ 
7. | TK ಶ್ರೀನಿವಾಸ್‌ 7% ತಿಮ್ಮೇಗೌಡ TK ಶ್ರೀನಿವಾಸ್‌ 104/2 ತೆರಿ ಸನಂ. ಸ.ನಂ. ಸ.ನಂ. ಸನಂ 0-15 0-59 
(ಜಂಟಿ) ಬಿನ್‌ ಕರಿಯಪ್ಪ TK ತಿಮ್ಮೇಗೌಡ (ಜಂಟಿ) 103/1 104/1 106/2 104/2ಬಿ 
8. T C ಕೃಷ್ಣಪ್ಪ ಬಿನ್‌ ಚಿಕ್ಕಣ್ಣ T 0 ಕೃಷ್ಣಪ್ಪ 104/2ಬಿ ತರಿ ಸನಂ. ಸನಂ. ಸ.ನಂ. ಹಳ್ಳ 0-09 0-36 
101/2 104/1 104/2. 
9. ಅನಂತರಾಮಯ್ಯ ಬಿನ್‌ ತಿಮ್ಮಯ್ಯ ಅನಂತರಾಮಯ್ಯ 104/3 ತರಿ ಸನಂ ಸನಂ. ಸ.ನಂ. ಸನಂ. 0-07 0-26 
103/ 104/2 104/2. 101/12 
ಘೋಷ್ಟಾರೆ 
ಗ್ರಾಮ ಖುಷ್ಕಿ ತರಿ ಖರಾಬು ಜುಂಲಾ 
ಬಿಡಿಸ್ಥಾಸ್ಥೆ ——— 3-15 0-01 ೨-16 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 165 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 51 ಭೂಸ್ಸಾತು 2008, ದಿನಾಂಕ: 23ನೇ ಮಾರ್ಚ್‌ 2009 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಸ್ತೆ ತಿರುವುಗಳನ್ನು ನೇರಪಡಿಸಲು ಲೋಕೋಪಯೋಗಿ ಇಲಾಖೆ ತುಮಕೂರು 
ಇವರಿಗೆ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 40) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ. 
ಎಸ್‌ಆರ್‌:61/2007-08, ದಿನಾಂಕ: 29.12.2007ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894 ರ 1) 5-ಎ ಪ್ರಕರಣದ (2)ನೇ ಉಪ-ಪ್ರಕರಣದ 
ಮತ್ತು 6(1ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೦೯ ೪೭೧ 





ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ 
ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ 
ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಊರ್ಡಿಗೆರೆ ಗ್ರಾಮ: ಸಿದ್ದಗಂಗಾ ಮಠ ಗ್ರಾಮ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ, ತರಹೆ ಚಕ್ಕುಬಂದಿ ಭೂಸ್ವಾಧೀನ | ಆಕಾರ 
ಸಂ. ನಂ. ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪೈ 
ಎ-ಗುಂ 
1 | ಆರ್‌.ಎಸ್‌. ಬಸವರಾಜು ಬಿನ್‌ ಆರ್‌.ಎಸ್‌ ಬಸವರಾಜು ಬಿನ್‌ 41ಎ] | ಮುಷ್ಠಿ 472 ಉಳ 7TದೇವರಾಯಾT 471ಎ 0-24 | 0-61 
ಎಲ್‌ ಸಿದ್ದಲಿಂಗಪ್ಪ ಎಲ್‌ ಸಿದ್ದಲಿಂಗಪ್ಪ ಪಟ್ಟಣ ಗಡಿ 
2. | ಆರ್‌.ಎಸ್‌. ಅ೮ಂಗದೇವರು ಬಿನ್‌ ಆರ್‌.ಎಸ್‌. ಲಿಂಗದೇವರು ಬಿನ್‌ 4/ಎ2 | ಖುಷ್ಕಿ 4/2 ಉಳಿಕೆ 4/ಎ1 4/ ಎ3 0-03 0-10 
ಎಲ್‌. ಸಿದ್ದಲಿಂಗಪ್ಪ ಎಲ್‌. ಸಿದ್ದಲಿಂಗಪ್ಪ 
3]... ಆರ್‌.ಎಸ್‌. ಪರಮೇಶ್‌ ಬಿನ್‌ ಆರ್‌.ಎಸ್‌. ಪರಮೇಶ್‌ ಬಿನ್‌ 4/ಎ3 | ಖುಷ್ಕಿ 4/2 ಉಳಿಕೆ 4/1ಎ2 47d 0-03 0-10 
ಎಲ್‌. ಸಿದ್ದಲಿಂಗಪ್ಪ ಎಲ್‌. ಸಿದ್ದಲಿಂಗಪ್ಪ 
4] ಆರ್‌. ಬಸವರಾಜು `ಜನ್‌ ಆರ್‌. ಬಸವರಾಜು ಪರ್‌ MEAT SAT IT NTE S53 | ತಂದೆ | 0-03 | 0-0 
ರೇಣುಕಾರಾಧ್ಯ ರೇಣುಕಾರಾಧ್ಯ ಗಡಿ 
5. | ಶ್ರೀ. ಸಿದ್ದಗಂಗಾ ಮಠಾಧ್ಯಕ್ಷರು ಶ್ರೀ. ಸಿದ್ದಗಂಗಾ ಮಠಾಧ್ಯಕ್ಷರು 4/2 ಖುಷ್ಕಿ | ಕ್ಯಾತ್ಸಂದ್ರ | 4/ಎ1, ಉಳಿಕೆ ಕ್ಯಾತ್ಸಂದ್ರ 0-17 0-43 
ಶ್ರೀ. ಶ್ರೀ. ಶ್ರೀ. ಶಿವಕುಮಾರಸ್ವಾಮಿಗಳು | ಶ್ರೀ. ಶ್ರೀ. ಶ್ರೀ. ಶಿವಕುಮಾರಸ್ವಾಮಿಗಳು ಗಡಿ 4/1ಎ2, ಗಡಿ 
4/1ಎ3, 
4/1ಎ4 
ಒಟ್ಟು 1-11 1-34 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೮, ೨೦೦೯ ಭಾಗ -೬ 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 51 ಭೂಸ್ಸಾತು 2008, ದಿನಾಂಕ: 23ನೇ ಮಾರ್ಚ್‌ 2009 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಸ್ತೆ ತಿರುವುಗಳನ್ನು ನೇರಪಡಿಸಲು ಲೋಕೋಪಯೋಗಿ ಇಲಾಖೆ ತುಮಕೂರು 
ಇವರಿಗೆ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 40) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ. 
ಎಸ್‌ಆರ್‌:61/2007-08, ದಿನಾಂಕ: 29.12.2007ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894 ರ 1) 5-ಎ ಪ್ರಕರಣದ (2)ನೇ ಉಪ-ಪ್ರಕರಣದ 
ಮತ್ತು 61ಎ). ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ 
ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ 
ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು 
ಹೋಬಳಿ: ಊರ್ಡಿಗೆರೆ ಗ್ರಾಮ: ಸಿದ್ದಗಂಗಾ ಮಠ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. ತರಹೆ ಭೂಸ್ವಾಧೀನ ವಿಸ್ತೀರ್ಣ ಆಕಾರ 
ಸಂ. ಎ-ಗುಂ ರೂ-ಪೈ 
1 ಆರ್‌.ಎಸ್‌. ಬಸವರಾಜು ಬಿನ್‌ ಎಲ್‌ ಸಿದ್ದಲಿಂಗಪ್ಪ ಆರ್‌.ಎಸ್‌. ಬಸವರಾಜು ಬಿನ್‌ ಎಲ್‌ ಸಿದ್ದಲಿಂಗಪ್ಪ 4 fal ಖುಷ್ಕಿ 0-24 A 0-61 
7. | ಆರ್‌.ಎಸ್‌. ಲಿಂಗದೇವರು ಬಿನ್‌ ಎಲ್‌. ಸಿದ್ದಲಿಂಗಪ್ಪ | ಆರ್‌.ಎಸ್‌. ಶಂಗದೇವರು ಜಿನ್‌ ಎಲ್‌. ಸಿದ್ದಲಿಂಗಪ್ಪ 4/ ಎ2 ಖುಷ್ಕಿ 0-03 0-10 
3. ಆರ್‌.ಎಸ್‌. ಪರಮೇಶ್‌ ಬಿನ್‌ ಎಲ್‌. ಸಿದ್ದಲಿಂಗಪ್ಪ ಆರ್‌.ಎಸ್‌. ಪರಮೇಶ್‌ ಬಿನ್‌ ಎಲ್‌. ಸಿದ್ದಲಿಂಗಪ್ಪ 4/ ಎ3 ಖುಷ್ಕಿ 0-03 0-10 
4 | ಆರ್‌. ಬಸವರಾಜು ಬಿನ್‌ ರೇಣುಕಾರಾಧ್ಯ ಆರ್‌. ಬಸವರಾಜು ಬಿನ್‌ ರೇಣುಕಾರಾಧ್ಯ 4/ಎಕ4ಿ ಖುಷ್ಕಿ 0-03 1% 0-10 
5. | ಶೀ. ಸಿದ್ದಗಂಗಾ ಮಠಾಧ್ಯಕ್ಷರು ಶ್ರೀ. ಸಿದ್ದಗಂಗಾ ಮಠಾಧ್ಯಕ್ಷರು 4/2 ಖುಷಿ 0-17 0-43 
ಶ್ರೀ. ಶ್ರೀ. ಶ್ರೀ. ಶಿವಕುಮಾರಸ್ವಾಮಿಗಳು ಶ್ರೀ. ಶ್ರೀ. ಶ್ರೀ. ಶಿವಕುಮಾರಸ್ವಾಮಿಗಳು 
ಒಟ್ಟು 1-11 1-34 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 198 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


